ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 17 ನೇ ಮಾರ್ಚ್‌, 2020 


ರಾಜ್ಯದಲ್ಲಿ KUIDF€ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ 'ಜಲಶ್ರೀ' ಯೋಜನೆ ಬಗ್ಗೆ 
ಶ್ರೀ ಎನ್‌. ಅಪ್ಲಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
1031 (1244) ಮಾನ್ಯ ನಗರಾಭಿವೃದ್ದಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ KUIDF೯€ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ 'ಜಲಶ್ರೀ' ಯೋಜನೆಯಡಿ 24 X 7 ಸಮಯ ಕುಡಿಯುವ 
ನೀರು ಪೂರೈಕೆ ಯೋಜನೆಯಡಿ ಆಯ್ಕೆಗೊಂಡಿರುವ ಪಟ್ಟಣ ಪ್ರದೇಶಗಳು ಯಾವುವು ಮತ್ತು ಅವುಗಳ ಅನುಷ್ಠಾನಕ್ಕೆ ಹಂಚಿಕೆ 
ಮಾಡಲಾಗಿರುವ ಆರ್ಥಿಕ ನೆರವು ಎಷ್ಟು ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ಯೋಜನೆಗೆ ಸೇರ್ಪಡೆಯಾಗಿರುವ ಪಟ್ಟಣ ಪ್ರದೇಶಗಳನ್ನು ಯಾವ ಮಾನದಂಡದ ಆಧಾರದ ಮೇಲೆ ಆಯ್ಕೆ 
ಮಾಡಲಾಗಿದೆ; (ವಿವರ ಒದಗಿಸುವುದು) 


(ಇ) ಈ ಯೋಜನೆಯಡಿ ಆಯ್ಕೆ ಆಗಿರುವ ಪಟ್ಟಣ ಪ್ರದೇಶಗಳಲ್ಲಿ ಕಾಮಗಾರಿಗಳ ಅನುಷ್ಠಾನ ಯಾವ ಹಂತದಲ್ಲಿದೆ ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಈ) ಈ ಯೋಜನೆಯಡಿ ಆಯ್ಕೆ ಮಾಡಿರುವ ಹಲವಾರು ಪಟ್ಟಣ ಪ್ರದೇಶಗಳು ಕೇಂದ್ರ ಸರ್ಕಾರದ 'ಅಮೃತ್‌' ಯೋಜನೆಯಡಿ 
ಕುಡಿಯುವ ನೀರಿನ ವರ್ದನೆ ಕಾರ್ಯಕ್ರಮದಲ್ಲಿ ಕೈಗೊಂಡಿದ್ದು, ಈ ಪಟ್ಟಣಗಳನ್ನು ಮತ್ತೊಮ್ಮೆ `ಜಲಶ್ರೀ' ಯೋಜನೆಯಡಿ 
ಸೇರಿಸುವುದು ಸರಿಯೇ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಊಉ) ಮುಂದುವರೆದ 'ಜಲಶ್ರೀ' ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಪದೇ ಪದೇ ಬರಗಾಲಕ್ಕೆ ತುತ್ತಾಗುವ ಹಾಗೂ ಭೂಮಿಯ 
ನೀರಿನ ಮಟ್ಟ ಕರಗುತ್ತಿರುವ ಜಿಲ್ಲೆಗಳಲ್ಲಿನ ಪಟ್ಟಣಗಳನ್ನು ಸೇರಿಸಲು ಸರ್ಕಾರ ಚೆಂತಿಸಿದೆಯೇ ; ಹಾಗಿದ್ದಲ್ಲಿ, ಸಂಪೂರ್ಣ ಮಾಹಿತಿ 
ನೀಡುವುದು ? 


